ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 
ದಿನಾಂಕ: 09-03-2021 ಪ್ರಶ್ನೆ ಸ೦ಖ್ಯೆ: 129(789) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಮತಿ ಭಾರತಿ ಶೆಟ್ಟಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 
ಉತ್ತರಿಸುವ ಸಚಿವರು: ನಗರಾಭಿವೃದ್ಧಿ ಸಚಿವರು 
ವಿಷಯ: ನಗರ ಪ್ರದೇಶದಲ್ಲಿ ಧೂಳಿನ ಸಮಸ್ಯೆ ಕುರಿತು 


(ಅ) ರಾಜ್ಯದ ನಗರಗಳು ವಿಪರೀತವಾದ ಧೂಳಿನಿಂದ ಕೂಡಿರುವುದು ಸರ್ಕಾರದ ಗಮನಕ್ಕ 
ಬಂದಿದೆಯೇ; (ವಿವರ ಒದಗಿಸುವುದು) 


(ಆ) ನಗರ ಪ್ರದೇಶದಲ್ಲಿ ಧೂಳು ಹೆಚ್ಚಾಗುತ್ತಿರುವುದಕ್ಕೆ ಕಾರಣಗಳೇನು; 


(ಇ) ಧೂಳಿಬಿಂದ ಮುಕ್ತ ಮಾಡಲು ಸರ್ಕಾರದ ಮುಂದಿರುವ ಶ್ರಮಗಳೇನು? 


